ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೋವಿಡ್‌ ಹಿನ್ನಲೆಯಲ್ಲಿ ಖರೀದಿಸಲಾದ ಉಪಕರಣಗಳ ಕುರಿತು 


ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು ):- 


883 (961) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌-19ರ ಹಿನ್ನಲೆಯಲ್ಲಿ ಸರ್ಕಾರವು ಸೋಂಕಿತರ ಚಿಕಿತ್ಸೆಗಾಗಿ ತುರ್ತಾಗಿ ಆರೋಗ್ಯ 
ಉಪಕರಣಗಳನ್ನು ಖರೀದಿಸಿದೆಯೇ; 


(ಆ) ಖರೀದಿಸಿದ್ದಲ್ಲಿ, ಯಾವ ಯಾವ ಉಪಕರಣಗಳನ್ನು ಖರೀದಿಸಲಾಗಿದೆ; ಇದಕ್ಕಾಗಿ ಖರ್ಚು ಮಾಡಲಾದ 


ಮೊತ್ತವೆಷ್ಟು; ಈ ಪೈಕಿ ಕೇ೦ದ್ರ ಸರ್ಕಾರದ ಅನುದಾನವೆಷ್ಟು; ಮತ್ತು ರಾಜ್ಯ ಸರ್ಕಾರದ ಅನುದಾನವೆಷ್ಟು; 
(ಖರೀದಿಸಲಾದ ಉಪಕರಣಗಳ ಮಾಹಿತಿ ಒದಗಿಸುವುದು) 


(ಇ) ಖರೀದಿಸಲಾದ ಉಪಕರಣಗಳನ್ನು ಕೆಲವು ಕಳಪೆ ಗುಣಮಟ್ಠಿದಿಂದ ಕೂಡಿದ್ದು ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮವೇನು? 


